ಕರ್ನಾಟಕ 


ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1396 


2) ಸದಸ್ಯರ ಹೆಸರು ; ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
3) ಉತ್ತರಿಸುವ ದಿನಾಂಕ: : 23-09-2021 
4) ಉತ್ತರಿಸುವವರು" : ಮಾನ್ಯ ಮುಖ್ಯಮಂತ್ರಿಗಳು 
U 
ಸಂ. ಪಶ್ನೆ | ಉತ್ತರ 
ಅ) | ರಾಜ್ಯದಲ್ಲಿರುವ ಅನೇಕ ಹಾರ್ಡ್‌ವೇರ್‌ ಪ್‌! ಹೌದು _ 


ಎಲೆಕ್ಟಿಕಲ್‌ ಅಂಗಡಿಗಳಲ್ಲಿ ಸಾರ್ವಜನಿಕರಿಗೆ 
ಸಗಟು/ಚಿಲ್ಲರೆ ಸಾಮಾಗಿಗಳನ್ನು ಮಾರಾಟ 
ಮಾಡಿ . ಅನಧಿಕೃತ ಬಿಲ್‌/ರಸೀದಿ ಪತ್ರ ನೀಡಿ 
ಸರ್ಕಾರಕ್ಕೆ ಜಿ.ಎಸ್‌.ಟಿ. ತೆರಿಗೆ ವಂಚನೆ 
ಮಾಡುತ್ತಿರುವ ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ;  'ಬಂದಿದ್ದಲ್ಲಿ ಸರ್ಕಾರದ 
ಕ್ರಮವೇನು; (ವಿವರ ನೀಡುವುದು) 


ಜಿ.ಎಸ್‌.ಟಿ. ಕಾಯ್ದೆಯ ಪ್ರಕಾರ ಎಲ್ಲಾ ನೋಂದಾಯಿತ 
ವರ್ತಕರು ರೂ.200.00 ಕಂತ ಹೆಚ್ಚಿನ ದರದ ಎಲ್ಲಾ 
ಮಾರಾಟಗಳಿಗೆ ಬಿಲ್‌ ನೀಡುವುದು 
ಕಡ್ಡಾಯವಾಗಿರುವುದರಿಂದ. ಖರೀದಿ ಬಿಲ್‌ ನೀಡದೇ ಇರುವ 
ಬಗ್ಗೆ ಪರೀಕ್ಷಾರ್ಥ ಖರೀದ(Test Purchase) ನಡೆಸಿ ಬಿಲ್‌ 
ನೀಡದಿದ್ದ ಪಕ್ಷದಲ್ಲಿ ಜಿ.ಎಸ್‌.ಟಿ. ಕಾಯ್ದೆಯ ಕಾನೂನು ಪ್ರಕಾರ 
ರೂ.20,000/- ದಂಡ ಶುಲ್ಕ ವಸೂಲಿ ಮಾಡಲಾಗಿದೆ. 
ಅಧಿಕೃತ ಬಿಲ್‌ ನೀಡದೇ ಇದ್ದ ಹಾರ್ಡ್‌ವೇರ್‌ ಮತ್ತು 
ಎಲೆಕ್ಟಿಕಲ್‌ ಅಂಗಡಿಗಳಿಗೆ ಇಲಾಖೆಯ ಅಧಿಕಾರಿಗಳಿಂದ 


H 


ಪರೀಕ್ಷಾರ್ಥ ಖರೀದಿ ನಡೆಸಲಾಗುತ್ತಿದೆ. ಒಟ್ಟು 660 
: ಪ್ರಕರಣಗಳನ್ನು ದಾಖಲಿಸಲಾಗಿದೆ. 
ಕ `ಕತಹ ನಥ ವ್ಯವಹಾರದ ಫಕತ್‌] ಅನಧಕೃತ ವ್ಯವಹಾರದ ಪರಣಗಹ 5 | 


ಸರ್ಕಾರದಿಂದ ಯಾವುದಾದರೂ ಪ್ರಕರಣಗಳು 
ದಾಖಲಿಸಲ್ಪಟ್ಟಿದೆಯೇ; (ಇದ್ದಲ್ಲಿ ವಿವರ 
ನೀಡುವುದು) 


ಜಿ.ಎಸ್‌.ಟಿ. ಕಾಯ್ದೆಯ ಕಾನೂನು ಪ್ರಕಾರ ಸೂಕ್ತ ದಂಡ 
ವಿಧಿಸಿ ವಸೂಲಿ ಮಾಡಲಾಗಿದೆ. 


2) 


ಎಲೆಕ್ಟಿಕಲ್‌ ಬಲ್ಫ್‌'ತಲಂಕಾರಿಕಾ್‌ ಬಲ್ಲ್‌ಗಳೆ 
ಮೇಲೆ ಯಾವುದೇ ರೀತಿಯ ದರಗಳನ್ನು 
ನಮೂದಿಸದೇ ಸದರಿ ಸಾಮಾಗಿಗಳನ್ನು 
ದುಬಾರಿ ಮೊತ್ತಕ್ಕೆ ಮಾರಾಟ ಮಾಡಿ 
ಸಾರ್ವಜನಿಕರಿಗೆ ಮೋಸ ಮಾಡುತ್ತಿರುವ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಸರ್ಕಾರದ ಕ್ರಮವೇನು? (ವಿವರ 
ನೀಡುವುದು) 


ಈ ರೀತಿಯ ಪ್ರಕರಣಗಳು ಇರುವುದಿಲ್ಲ. 


ಸಂಖ್ಯೆ: ಆಇ 85 ಸಿಎಸ್‌ಎಲ್‌ 2021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


